ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಪ್ಯಾಕಿಂಗ್‌ಗಾಗಿ ವಸ್ತುಗಳ ಅನಗತ್ಯ ಬಳಕೆ ವಸ್ತುಗಳ ಕುರಿತು 
ಶ್ರೀಮತಿ ಭಾರತಿ ಶೆಟ್ಟಿ(ನಾಮನಿರ್ದೇಶನ ಹೊಂದಿದವರು) - 
17 (142) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಅಮೇಜಾನ್‌ ಮತ್ತು ಇತರ ಕಂಪನಿಗಳು ಒದಗಿಸುತ್ತಿರುವ €-ಬarketin್ರ ವ್ಯವಸ್ಥೆಯಿಂದ ಅಗತ್ಯಕ್ಕಿಂತ ವಿಪರೀತವಾಗಿ 
ಪ್ಯಾಕೇಜಿಂಗ್‌ ವಸ್ತುಗಳು ಬಳಕೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಅನಗತ್ಯ ಪ್ಯಾಕೇಜಿಂಗ್‌ ವಸ್ತುಗಳ ಬಳಕೆಯನ್ನು ನಿಯಂತ್ರಿಸಲು ಸರ್ಕಾರದ ಕ್ರಮಗಳೇನು? 


